ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 3182) 

ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ) 

ಉತ್ತರಿಸುವ ದಿನಾಂಕ : 02-03-2020 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


T 3 


KH ತಸ ಉತ್ತರ 

ಅ) | ರಾಜ್ಯದಲ್ಲಿರುವ ಸರ್ಕಾರಿ ಸಂಯುಕ್ತ ಪದವಿ 801 
ಪೂರ್ವ ಕಾಲೇಜುಗಳ ಸಂಖ್ಯೆ ಎಷ್ಟು; 

ಆ) ಉಪೆ `'ಪ್ರಾಂಕುಪಾಲರ"`ಹುದ್ದೆ'`ಇಲ್ಲಡೆ``ಇರುವ 423 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ 

ಇ) ಉಪ ಪ್ರಾಂಶುಪಲರ ಇಲ್ಲದೆ`'ಇರುವ ಬಂದಿಡೆ. 


ಸಂಯುಕ್ತ ಪದವಿ ಪೂರ್ವ ಕಾಲೇಜುಗಳ 
ಪ್ರೌಢಶಾಲಾ ವಿಭಾಗದಲ್ಲಿ ಆಡಳಿತ ನಿರ್ವಹಣೆಗೆ 
ತುಂಬಾ ಅಡ್ಡಿ ಉಂಟಾಗುತ್ತಿರುವುದು : ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕ) 1ರರ್ಕಾರಿ ಸಂಯುಕ್ತ ಪದವ ಹೊರ್ವ ಸರ್ಕಾರದ ಆದೇಶ ಸಂಖ್ಯೆಇಡಿ 15 ಡಿಪಿಐ 96 
ಕಾಲೇಜುಗಳಲ್ಲಿ ಉಪ ಪ್ರಾಂಶುಪಾಲರ | ದಿನಾಂಕ:12-08-1998ರಲ್ಲಿ ಸರ್ಕಾರಿ ಶಾಲೆಗಳ 
ಹುದ್ದೆಯನ್ನು ಸೃಜಿಸದಿರಲು ಇರುವ ಕಾನೂನಿನ | ಶೈಕ್ಷಣಿಕ ಮತ್ತು ಆಡಳಿತಾತ್ಸಕ ಹಿತದೃಷ್ಟಿಯಿಂದ 
ತೊಡಕುಗಳೇನು; (ವಿವರಗಳೊಡನೆ ನೀಡುವುದು) | ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ 

; ಕಾಲೇಜುಗಳಲ್ಲಿ ಒಟ್ಟು 750 ವಿದ್ಯಾರ್ಥಿಗಳಿದ್ದಲ್ಲಿ 
ಹಾಗೂ ಇದರಲ್ಲಿ ಪೌಢ ಶಾಲಾ ವಿಭಾಗದಲ್ಲಿ 
40ಕ್ಕಿಂತ ಕಡಿಮೆ. ಇಲ್ಲದ ಹಾಗೂ ಪದವಿ 
ಪೂರ್ವ ವಿಭಾಗದಲ್ಲಿ 150 ವಿದ್ಯಾರ್ಥಿಗಳು 
ಇರುವಲ್ಲಿ ಮಾತ್ರ ಉಪ ಪ್ರಾಂಶುಪಾಲರ ಹುದ್ದೆ 

: | ಮಂಜೂರಾಗಿರುತ್ತದೆ. 
3) ಸರ್ಕಾರಿ ಸಂಯುಕ್ಸ 'ಪೆದವಿ' ಪೂರ್ವ ಕ್‌ ರ್‌ 
ಕಾಲೇಜುಗಳಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಹಿರಿಯ 
ಶಿಕ್ಷಕರು ಪ್ರಭಾರಿ ಮುಖ್ಯ ಶಿಕ್ಷಕರ ಹುದ್ದೆಯಲ್ಲಿ ರಾಜ್ಯದ ಸರ್ಕಾರಿ ಸಂಯುಕ್ತ ಪದವಿ 


ಕಾರ್ಯ ನಿರ್ವಹಿಸುತ್ತಿದ್ದು, ಇವರಿಗೆ ಪ್ರಭಾರ [ಪೂರ್ವ ಕಾಲೇಜುಗಳಲ್ಲಿನ ಪೌಢ .ಶಾಲಾ 
ಭತ್ಯೆಯನ್ನು ನೀಡದಿರುವುದು ಸರ್ಕಾರದ ಗಮನಕ್ಕೆ | ವಿಭಾಗದಲ್ಲಿ ಉಪ ಪ್ರಾಂಶುಪಾಲರ ಹುದ್ದೆ 
ಬಂದಿದೆಯೇ ಮರಿಜೂರಾಗಿ ಖಾಲಿ ಇರುವ ಹುದ್ದೆಗಳಿಗೆ 
ಪ್ರಭಾರ . ವಹಿಸಿರುವ ಹಿರಿಯ ಶಿಕ್ಷಕರಿಗೆ 
ಕೆ.ಸಿ.ಎಸ್‌.ಆರ್‌. ನಿಯಮ 68ರಡಿಯಲ್ಲಿ ಪ್ರಭಾರ 
[ಭತ್ಯೆ ಕಾಲಕಾಲಕ್ಕೆ ಮಂಜೂರು ಮಾಡಲಾಗುತ್ತಿದೆ ' 


7 nf ಪ್ರಭಾರ ಭತ್ಯೆಯನ್ನು `ನೀಡಲು'1 ಮೇಲಿನಂತೆ `ಹುಡ್ಮೆಗಳು' ಮಂಜೂರಾಗಿರುವಕಡೆ' 
| ಸರ್ಕಾರ ಇದುವರೆವಿಗೆ ತೆಗೆದುಕೊಂಡ | ಪ್ರಭಾರ ಭತ್ಯೆ ನೀಡುತ್ತಿರುವುದರಿಂದ ಈ ಪಲ್ನೆ | 
ಕ್ರಮಗಳೇನು? ಉದ್ಭವಿಸುವುದಿಲ್ಲ. | 

| \ | 
} : j 
ಸಂಖ್ಯೆ: ಇಡಿ 30 ಡಿಜಿಡಬ್ಬ್ಯೂ 2020 i 
RNS 
ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


